ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 12-03-2021 ಪುಶ್ನೆ ಸ೦ಖ್ಯೆ: 162(944) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಭಾರತಿ ಶೆಟ್ಟೆ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 12-03-2021 

ಉತ್ತರಿಸುವ ಸಚಿವರು: ಕೃಷಿ ಸಚಿವರು 

Wa: Labour agricultural laser leveller Mಪಯೋಗ ಬಗ್ಗೆ 


(ಅ) ಭೂಮಿಯನ್ನು ಸಮತಟ್ಟು ಮಾಡಲು Labour agricultural laser leveller 
ಉಪಯೋಗವನ್ನು ರಾಜ್ಯದ ಕೃಷಿಕರು ಮಾಡುತ್ತಿದ್ದಾರೆಯೇ ; (ಬಿವರ ಒದಗಿಸುವುದು) 


(ಆ) ಸದರಿ ಯಂತ್ರದಿಂದ ಆಗುವ ಲಾಭಗಳೇನು; 


(ಇ) ಇಲಾಖೆಯು ಇದರ ಬಳಕೆ ಬಗ್ಗೆ ರೈತರಿಗೆ ಮಾಹಿತಿ ನೀಡುವ ಪ್ರಯತ್ನ ಮಾಡಿದೆಯೇ; 
ಇಲ್ಲದಿದ್ದಲ್ಲಿ, ಈ ಕುರಿತು ಸರ್ಕಾರದ ಕ್ರಮಗಳೇನು? (ವಿವರ ಒದಗಿಸುವುದು) 


